ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ರಾಷ್ಟೀಯ ಮತ್ತು ರಾಜ್ಯ ಹೆದ್ದಾರಿಗಳ ಕುರಿತು 


ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) :- 


642 (861) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ರಾಷ್ಟ್ರೀಯ ಹೆದ್ಮಾರಿಗಳ ಸಂಖ್ಯೆ ಎಷ್ಟು ; ಅವುಗಳು ಎಷ್ಟು ಕಿ.ಮೀ. ವ್ಯಾಪ್ತಿಯನ್ನು 
ಒಳಗೊಂಡಿವೆ; (ವಿವರ ನೀಡುವುದು) 


(ಆ) ಬೆಂಗಳೂರು-ಮೈಸೂರು ರಾಜ್ಯ ಹೆದ್ಮಾರಿಯನ್ನು ರಾಷ್ಟೀಯ ಹೆದ್ಮಾರಿಯನ್ನಾಗಿ 
ಮೇಲ್ಲರ್ಜಿಗೇರಿಸಿದ್ದು, ರಸ್ತೆ ಅಗಲೀಕರಣ ಕಾಮಗಾರಿಯ ಪ್ರಗತಿಯ ವರದಿ ನೀಡುವುದು; ಇದಕ್ಕಾಗಿ ಎಷ್ಟು 
ಅನುದಾನವನ್ನು ಮೀಸಲಿರಿಸಲಾಗಿದೆ; 


(ಇ) ರಾಜ್ಯಾದ್ಯಂತ ಇರುವ ರಾಜ್ಯ ಹೆದ್ದಾರಿಗಳ ಸಂಖ್ಯೆ ಎಷ್ಟು ; ಅವುಗಳು ಎಷ್ಟು ಕಿ.ಮೀ. ಉದ್ದವನ್ನು 
ಹೊಂದಿವೆ ; (ಮಾಹಿತಿ ನೀಡುವುದು) 


(ಈ) ರಾಜ್ಯದಲ್ಲಿ ಪ್ರಮುಖವಾಗಿ ಎಷ್ಟು ಜಿಲ್ಲಾ ರಸೆಗಳಿವೆ; ಅವುಗಳಲ್ಲಿ ರಾಜ್ಯ ಹೆದ್ಮಾರಿಗಳನ್ನಾಗಿ 
ಮೇಲ್ಲರ್ಜಿಗೇರಿಸುವ ಪ್ರಸಾವನೆ ಸರ್ಕಾರದ ಮುಂದಿದೆಯೇ ; ಇದ್ದಲ್ಲಿ, ಸಂಪೂರ್ಣ ಮಾಹಿತಿ ನೀಡುವುದು? 


(a 


